CPMG/ KA/ BG-GPO/13/2003-2005 ಹ ವಿಶ್ವಮಾನವ ವರ್ಷ 
PL 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೮, ೨೦೦೪ (ಫಾಲ್ಗುಣ ೨೮, ಶಕ ವರ್ಷ ೧೯೨೫) | ಸಂಚಿಕೆ ೧೨ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಕಂದಾಯ ಸಚಿವಾಲಯ 
ಭೂ ಆರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಕ್ರಮಾಂಕ:ಕಂಇ 70 ಭೂಸ್ವಾಶಿ:03, ಔನಾಂಕ:17ನೇ ಫೆಬ್ರವರಿ, 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷಪಡಿಸಿದ ಜೂಮ್‌ ಮತ್ತು ಭೂಮಿಗಳು ಒಂದು “ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ 
ಇ ಯೋಜನೆಯ ಮುಖ್ಯ ಕಾಲು ಲುಜ ನಿರ್ಮಾಣದ ಬಗ್ಗೆ 'ಶಿಗತ್ತವಾಗಿತ್ತು, ಅಗತ್ಯವಾಗಿದ್ದವು ಎಂದು” ಆರ್‌ (2) ಎಲ್‌ಎಕ್ಕೂ 
ಸ್‌8ಔರ್‌ 5/2002-03 ದಿನಾಂಕ: ೪5.05.2003ರ ಅಧಿಸೂಚನೆಯೆಲ್ಲಿ ಅಧಿಸೂಚಿಸೆಲಾಗಿದ್ದರಿಂದ, 
ಮತ್ತು ಕರ್ನಾಟಕ ಅಧಿನಿಯಮದ ಸಂಖ್ಯೆ: 1991ರ 33ರ ಮೂಲಕ ತಿದುಪೆಡಿಯಾದ ಭೂ ಆರ್ಜನೆ ಅಧಿನಿಯಮ 1894 
(ಕೇಂದ್ರ ಅಧಿನಿಯಮ 1894ರ ಗ ಎ ಪ್ರಕರಣ (2)ನೇ ಉಪ ಪ್ರಕರಣದ ಮತ್ತೆ 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪ ಪಡಿಸಿದ ಉದ್ದೇಶಕ್ಕಾಗೆ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ 
ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ಲಾಧೀನಾಧಿಕಾರಿಗಳು, ತುಂಗಾ ಮೇಲಂಡೆ ಯೋಜನೆ, ಶಿವಮೊಗ ಇವರನ್ನು ಸದರಿ ಭೂಮಿಗಳಿಗೆ 
ಸಂಬಂಧಿಸಿದಂತೆ ಇನ್ನು ಮುಂ ಕೆಗೊಳುವ ಎಲ್ಲಾ ವೃವಹಾರಗಳ ಕೌತಂತೆ ಜಿಲ್ಲಾಧಿಕಾರಿಯವರ ಪ್ರೆಕಾರ್ಯಗಳನ್ನು ನಿರ್ವಹಿಸಲು ಸದರಿ 
ಭೂ ಆರ್ಜನೆ ಅಧಿನಿಯಮದ 8ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ 'ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ 
ನೀಡಲಾಗಿದೆ. 
ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಇವರ ಕಛೇರಿಯಲ್ಲಿ ಇಡಲಾಗಿಜಿ. 

















ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ ಗ್ರಾಮ: ಸೋಮಿನಕೊಪ್ಪ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ |ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾದೀನ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ 
ಸ.ನಂ. ಸ.ನಂ. ಸ.ನಂ. | ಸ.ನಂ. ಎ-ಗುಂ |ರೂ-ಪೈ 
1. ಹೆಚ್‌.ಜಿ. ಬಸವರಾಜಪ್ಪ ಸ್ವಂತ 111/4 ತರಿ 111/5 111/3 110 111/1 0-22 0-62 
ಬಿನ್‌ ಹೆಚ್‌.ಜಿ. ಚನ್ನಪ್ಪ ಪೈಕಿ 
2. ಹೆಚ್‌.ಜಿ. ಶಿವರಾಜಪ್ಪ ಸ್ವಂತ 1115 ತರಿ 112 111/4 110 111/1 0-10 0-28 
ಬಿನ್‌ ಪೈಕಿ 
ಹೆಚ್‌.ಜಿ. ಚನ್ನಪ್ಪ 
ಒಟ್ಟು 0-32 0-90 









































(ಒಟ್ಟು ಮೂವತ್ತೆರಡು ಗುಂಟೆ ಮಾತ್ರ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಪಿ.ಆರ್‌. 51 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 


(೮೯) 


೯ಂ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಆರ್‌ (2) ಎಲ್‌ಎಕ್ಯೂ:ಎಸ್‌ಆರ್‌:11/2001-02, ದಿನಾಂಕ:21ನೇ ಫೆಬ್ರವರಿ, 2004 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1)ರ 4ನೇ ಪ್ರಕರಣದ ಉಪ 
ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ 
ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ 
ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002, 
ದಿನಾಂಕ:04.06.2002) 
ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳೆಹಟ್ಟಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ ವಿವರ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಹಾಲಮ್ಮ ಕೋಂ ಮರಿಯಪ್ಪ ಸ್ವಂತ 267 ಖುಷ್ಕಿ ಸ.ನಂ. 97 267ರಲ್ಲಿ ಸ.ನಂ. 208 0-08 0-24 
ಉಳಿದ 268 
ಜಮೀನು 
2; ರಂಗಪ್ಪ ಬಿನ್‌ ಕಾಡವೀರಪ್ಪ ಸ್ವಂತ 268 ಖುಷ್ಕಿ ಸ.ನಂ. 97 268ರಲ್ಲಿ ಸ.ನಂ. 267 0-20 0-60 
ಉಳಿದ | 269 ಮತ್ತು 
ಜಮೀನು 97 














































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೯೧ 
1 2 3 4 5 6 7 8 9 10 11 
3. ನಾಗಪ್ಪ ಬಿನ್‌ ರಂಗಪ್ಪ ಸಂತ 270 ಖುಷ್ಕಿ ಸ.ನಂ. 97 270ರಲ್ಲಿ ಸ.ನಂ. 269 0-22 0-65 

ಉಳಿದ 271 ಮತ್ತು | ಮತ್ತು 97 
ಜಮೀನು 97 
4. ಸಿದ್ದಮ್ಮಕೋಂ ಕಾಡವೀರಪ್ಪ ಸ್ಪಂತ 271 ಖುಷ್ಕಿ ಸ.ನಂ. 97 271ರಲ್ಲಿ 97ರ 270 0-28 0-78 
ಉಳಿದ ಸರ್ಕಾರಿ 
ಜಮೀನು 
5. ನಾಗಪ್ಪ ಬಿನ್‌ ರಂಗಪ್ಪ ಸಂತ 272 ಖುಷ್ಕಿ ಸ.ನಂ. 97 272ರಲ್ಲಿ ಸ.ನಂ. 97 0-35 1-03 
ಉಳಿದ 273 
ಜಮೀನು 
6. ಜಿ. ರಾಮಪ್ಪ ಬಿನ್‌ ರಂಗಪ್ಪ ಸಂತ 273 ಖುಷ್ಕಿ ಸ.ನಂ. 97 273ರಲ್ಲಿ 97ರ 272 0-35 1-03 
ಉಳಿದ ಸರ್ಕಾರಿ ಮತ್ತು 97 
ಜಮೀನು 
7. ಗಡ್ತಪ ಬಿನ್‌ ಸಂಗಪ್ಪ ಸಂತ 274 ಖುಷ್ಕಿ ಸ.ನಂ. 97 ಸ.ನಂ. 275 | ಸ.ನಂ. 97 272 0-35 1-03 
ಮತ್ತು 
97ರ 
ಸರ್ಕಾರಿ 
8. ಪರಮೇಶ್ವರಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 275 ಖುಷ್ಕಿ ಸ.ನಂ. 274 | ಸ.ನಂ. 97 | ಸ.ನಂ. 97 | ಸ.ನಂ.95 1-15 1-63 
9. ಹೆಚ್‌.ಬಿ. ವಿರೂಪಾಕ್ಷಪ್ಪ ಬಿನ್‌ ಸ್ವಂತ 276 ಖುಷ್ಕಿ 276ರಲ್ಲಿ 279 118 276ರಲ್ಲಿ 0-18 0-53 
ಬಸಪ್ಪ ಉಳಿದ ಉಳಿದ 
ಜಮೀನು ಜಮೀನು 
10. ಎಂ.ಇ. ಶಿವಕುಮಾರ್‌ ಬಿನ್‌ ಸ್ವಂತ 277 ಖುಷ್ಕಿ 118 278 118ರ 118ರ 1-20 1-79 
ಎಂ. ಈಶ್ವರಯ್ಯ ಸರ್ಕಾರಿ ಸರ್ಕಾರಿ 
11. ಜಲೀಲ್‌ ಸಾಬ್‌ ಬಿನ್‌ ಇಮಾಂ ಸಂತ 279 ಖುಷ್ಕಿ 276 ಮತ್ತು 280 279ರಲ್ಲಿ 123 1-20 1-79 
ಸಾಬ್‌ 118 ಉಳಿದ ಮತ್ತು 
ಜಮೀನು 124 
12. ಎಂ. ಮಂಜುನಾಥ ಬಿನ್‌ ಸಂತ 280 ಖುಷ್ಕಿ 279 280ರಲ್ಲಿ 280ರಲ್ಲಿ 121 1-00 1-10 
ಮಡಿವಾಳಪ್ಪ ಉಳಿದ ಉಳಿದ ಮತ್ತು 
ಜಮೀನು ಜಮೀನು 122 








೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೬ 



























































1 2 3 4 5 6 7 8 9 10 11 
13. ಶಿವರುದ್ರಪ್ಪ ಬಿನ್‌ ಕಾಡವೀರಪ್ಪ ಸ್ವಂತ 269 ಖುಷ್ಕಿ ಸ.ನಂ 97 ಸ.ನಂ. 97 ಸ.ನಂ. 268 0-20 0-60 
270 
14. ತಳವಾರ ಕಾಡವೀರಪ್ಪ ಬಿನ್‌ ಸ್ವಂತ 97 ಪೈಕಿ ಖುಷ್ಕಿ ಸ.ನಂ. 97ರ 97ರ 97ರ ಜಮೀನು... 75ರ 0-20 0-60 
ಹನುಮಪ್ಪ ಜಮೀನು ಜಮೀನು ಜಮೀನು 
15. | ರಾಜಪ್ಪ ಬಿನ್‌ ರಂಗಪ್ಪ ಸ್ವಂತ 97 ಪೈಕಿ ಖುಷ್ಕಿ ಸ.ನಂ. 97ರ | 271, 272 273 270 1-24 1-90 
ಜಮೀನು ಮತ್ತು 97 
ಒಟ್ಟು 13-00 15-39 
ಒಟ್ಟು ಹದಿಮೂರು ಎಕರೆ ಮಾತ್ರ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 48 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಉಪ ವಿಭಾಗಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಉಪ ವಿಭಾಗ, ತುಮಕೂರು 
ಕಲಂ 4(1)ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಎಸ್‌ಆರ್‌:8:2002-2003 
ಕರ್ನಾಟಕ ಭೂಸ್ವಾಧೀನಕಾಯ್ದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894ರ 6ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಸರ್ಕಾರವು ಹೊರಡಿಸಿದ್ದ 
ಅಧಿಸೂಚನೆಯು 17.12.2003ರ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯ ಭಾಗ-6 ಪುಟ ಸಂಖ್ಯೆ:1-14ರಲ್ಲಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಹುಲಿಯೂರುದುರ್ಗ ಗ್ರಾಮ: ಕೆಂಕೆರೆ, ಕೊಡವತ್ತಿ, ಬೈರನಾಯಕನಹಳ್ಳಿ ಮತ್ತು ಬಂಡಿಹಳ್ಳಿ 
ಕ್ರಮ | ಕಲಂ ಸಂಖ್ಯೆ ಪ್ರಕಟಗೊಂಡಿರುವುದು ತಿದ್ದುಪಡಿ ಮಾಡಿರುವುದು 
ಸಂಖ್ಯೆ 
1 2 3 4 
ಬೈರನಾಯಕನಹಳ್ಳಿ 
4. 2 ಕೋಂ ಗಾಣಿ ಕಾಳೇಗೌಡಗಾಗಿ ನಿಂಗಮ್ಮ : ಕೋಂ ಗಾಣಿ ಕಾಳೇಗೌಡ, ಗಾಗಿನಿಂಗಮ್ಮ 
6. 2 ಬಿ.ಕೆ. ರಾಮಣ್ಣ ಬಿನ್‌ ಕರೇಗೌಡ ಬಿ.ಕೆ. ರಾಮಣ್ಣ ಬಿನ್‌ ಕರಡಿಗೌಡ 
ಬಂಡಿಹಳ್ಳಿ 
8. 2 ಚಿಕ್ಕಮ್ಮ ಕೋಂ ಚಿಕ್ಕಣ್ಣ ಚನ್ನಮ್ಮ ಕೋಂ ಚಿಕ್ಕಣ್ಣ 
25. 2 ಚಿಕ್ಕನಂಜೇಗೌಡ ಚಿಕ್ಕನಂಜೇಗೌಡ ಬಿನ್‌ ನಂಜೇಗೌಡ 
ಪುಟ್ಟಮ್ಮ ಕೋಂ ಲೇಟ್‌ ಕೆಂಪುಟ್ಟಯ್ಯ ಪುಟ್ಟಮ್ಮ ಕೋಂ ಲೇಟ್‌ ಕರಿಪುಟ್ಟಯ್ಯ 




















ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೯೩ 





















































1 2 3 4 
31. 2 ಬಿ.ಆರ್‌. ರಂಗಸ್ವಾಮಯ್ಯ ಬಿನ್‌ ರಾಮಾನುಜಯ್ಯ ಬಿ.ಆರ್‌. ರಾಮಸ್ವಾಮಯ್ಯ ಬಿನ್‌ ರಾಮಾನುಜಯ್ಯ 
ಬಿ.ಆರ್‌. ಪುಟ್ಟಸ್ವಾಮಯ್ಯ ಬಿನ್‌ ರಾಮಾನುಜಯ್ಯ ಬಿನ್‌ ಬಿ.ಆರ್‌. ಪುಟ್ಟಸ್ವಾಮಯ್ಯ ಬಿನ್‌ ರಾಮಾನುಜಯ್ಯ 
ರಾಮಾನುಜಯ್ಯ 
3 ಬಿ.ಆರ್‌. ರಂಗಸ್ವಾಮಯ್ಯ ಬಿ.ಆರ್‌. ರಾಮಸ್ವಾಮಯ್ಯ 
32. 4 ಸ.ನಂ. 163 ಸ.ನಂ. 163:1 
39. 2 ತೋಟ ಇನಾಂ ನೌಕರಿ ಜಮೀನು ತೋಟಿ ಇನಾಂ ನೌಕರಿ ಜಮೀನು 
45. 2 ನಿಂಗೇಗೌಡ ಉ: ದೊಡ್ಡತಮ್ಮಯ್ಯ ಬಿನ್‌ ಲಿಂಗೇಗೌಡ ನಿಂಗೇಗೌಡ ಉ: ದೊಡ್ಡತಮ್ಮಯ್ಯ ಬಿನ್‌ ಲಿಂಗೇಗೌಡ 
3 ನಿಂಗೇಗೌಡ ಉ: ದೊಡ ತಿಮಯ ನಿಂಗೇಗೌಡ ಉ: ದೊಡತಮಯ 
ಡಿ (ಗನ ಡಿ ಆ 
50. 9 ಸ.ನಂ. 134:5 ಸ.ನಂ. 134:5 ಉಳಿಕೆ 
59. 2 ತಿಟ್ಟಯ್ಯ ಉ:ತಿಪ್ಪಯ್ಯ ಲಿಂಗಯ್ಯ ಉ: ಕಿಟ್ಟಯ್ಯ 
61. 3 ಸರ್ಕಾರಿ ಸೊಪ್ಪಿನ ಗಡಿ ಸರ್ಕಾರಿ ಸೊಪ್ಪಿನ ಮಡಿ 





ಉಪ ವಿಭಾಗಾಧಿಕಾರಿಗಳು, 
ಪಿ.ಆರ್‌. 52 ತುಮಕೂರು ಉಪ ವಿಭಾಗ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಎಸ್‌ಆರ್‌ 42/2003-04, ದಿನಾಂಕ:2ನೇ ಮಾರ್ಚ್‌, 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರು ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖತವಾಗಿ ಸಲ್ಲಿಸಬಹುದು. 


೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೬ 





ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ನೊಣವಿನಕೆರೆ ಗ್ರಾಮ: ಕೈದಾಳ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಿಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ ವಿವರ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಶಿವಲಿಂಗಯ್ಯ ಬಿನ್‌ ಮುದ್ದನಾಯ್ಕ ಶಿವಲಿಂಗಯ್ಯ, 88 ಖರಾಬು 88 ಉ.ಜ. | 88 ಉ.ಜ. 85:4ಬಿ ವಿತರಣಾ 0-22 ದ 
ರಾಮಲಿಂಗಯ್ಯ ಬಿನ್‌ ರಾಮಯ್ಯ | ರಾಮಲಿಂಗಯ್ಯ (ಖುಷಿ) 85:3ಎ ನಾಲೆ 
ಪ:ರಾಮೇಗೌಡ ಬಿನ್‌ ಜೋಗಣ್ಣ | ಪ:ರಾಮೇಗೌಡ 85:2 ಖುಷ್ಕಿ ಉ.ಜ. 85:4ಡಿ ಉ.ಜ. 853ಎ 0-01 0-04 
ಎನ್‌. ಸೂರ್ಯನಾರಾಯಣ್‌ ಎನ್‌. ಸೂರ್ಯ 85:3ಎ ಖುಷ್ಕಿ ಉ.ಜ. 85:4ಬಿ 85:2 88 0-05 0-20 
ಬಿನ್‌ ಲೇ. ಶ್ಯಾ. ನಂಜುಂಡಯ್ಯ, | ನಾರಾಯಣ 85:4ಡಿ 
ಎನ್‌. ಸುಬ್ಬಣ್ಣ ಬಿನ್‌ ಲೇ. ಶ್ಯಾ. | ಎನ್‌. ಸುಬ್ಬಣ್ಣ, 
ನಂಜುಂಡಯ್ಯ, ಎನ್‌. ಆನಂದ ಎನ್‌. ಆನಂದ 
ಬಿನ್‌ ಲೇ. ಶ್ಯಾ. ನಂಜುಂಡಯ್ಯ. 
ಚಿಕ್ಕಣ್ಣ ಬಿನ್‌ ಸಿಂಪಯ್ಯ ಚಿಕ್ಕಣ್ಣ, 85:4ಎ ಖರಾಬ್‌ ಉ.ಜ. ಉ.ಜ. 140:1 85:4ಜೆ 0-11 0-43 
ವೆಂಕಟರಮಣಯ್ಯ ಬಿನ್‌ ವೆಂಕಟರಾಮಯ್ಯ (ಖುಷ್ಕಿ 140:2 0-03 
ವರದಯ್ಯ ಖರಾಬ್‌ 
ನ ನಿಂಗಪ್ಪ ಬಿನ್‌ ಮಲ್ಲಯ್ಯ ನಿಂಗಪ್ಪ 85:4ಬಿ ಖುಷ್ಕಿ 85:3ಎ ಉ.ಜ. 85:4ಡಿ 88 0-04 0-16 
6. ಸಾವಿತ್ರಮ್ಮ ಕೋಂ ರಾಜಶೇಖರಪ್ಪ | ರಾಜಶೇಖರಪ್ಪ, 85:4ಡಿ ಖುಷ್ಕಿ 85:2 85:4ಡಿ 85:4ಎಫ್‌ 85:4ಬಿ 0-07 0-28 
ಸಾವಿತ್ರಮ್ಮ 85:3ಎ ಉ.ಜ. 
















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೯೫ 
1 2 3 4 5 6 7 8 9 10 11 
7. ಸಾವಿತ್ರಮ್ಮ ಕೋಂ ರಾಜಶೇಖರಪ್ಪ | ರಾಜಶೇಖರಪ್ಪ, 85:4 ಖುಷ್ಕಿ ಉ.ಜ ಉ.ಜ 85:4ಹೆಚ್‌ 85:4ಡಿ 0-08 0-31 

ಸಾವಿತ್ರಮ್ಮ ಎಫ್‌ 
8. | ಚಿನ್ನಯ್ಯ ಬಿನ್‌ ಜವರಯ್ಯ ಚಿನ್ನಯ್ಯ 85:4 ಖುಷ್ಕಿ ಉ.ಜ ಉ.ಜ 85:4ಜೆ 85:4ಎಫ್‌ 0-08 0-31 
ಹೆಚ್‌ ಖರಾಬು 0-01 
9. ಲಿಂಗಮ್ಮ ಕೋಂ ಲಿಂಗಪ್ಪ ಲಿಂಗಮ್ಮ 85:4ಜೆ ಖುಷ್ಕಿ ಉ.ಜ ಉ.ಜ 85:4ಎ 85:4ಹೆಚ್‌ 0-11 0-43 
ಉ.ಜ. ಉ.ಜ. 

10. | ಕುಮಾರ್‌ ಬಿನ್‌ ಮುನಿಯಪ್ಪ ಕುಮಾರ್‌, ಲಿಂಗಮ್ಮ 140:1 ಖುಷ್ಕಿ 140:2 ಉ.ಜ 96 85:4ಎ 0-02 0-08 
ಲಿಂಗಮ್ಮ ಕೋಂ ಲಿಂಗಪ್ಪ 

11. | ಪ:ರಾಮೇಗೌಡ ಬಿನ್‌ ಜೋಗಣ್ಣ ಪ:ರಾಮೇಗೌಡ 140:2 ಖುಷ್ಕಿ ಉ.ಜ. 140:1 135:1 85:4ಎ 0-05 0-20 

12. | ಹುಲ್ಕೂರಟ್ಟಿ ಜುಂಜಯ್ಯ, ಶೇಶಪ್ಪ | ಹುಲ್ಕೂರಟ್ಟಿ ಜುಂಜಯ್ಯ 135:1 ಖುಷ್ಕಿ ಉ.ಜ. 96 ರಸ್ತೆ ಉ.ಜ. 140:2 0-16 0-47 
ಬಿನ್‌ ಜುಂಜಯ್ಯ, ಜಿ. ತಿಮ್ಮಯ್ಯ | ಶೇಶಪ್ಪ, ಜಿ. ತಿಮ್ಮಯ್ಯ ಖರಾಬ್‌ 0-01 

13. ದಾಸಾಚಾರಿ ರಂಗಯ್ಯ ಬಿನ್‌ ದಾಸಾಚಾರಿ, ರಂಗಯ್ಯ 136 ಖುಷ್ಕಿ 96, ಉ.ಜ 99:4 ಉ.ಜ 0-18 0-53 
ವೆಂಕಯ್ಯ ಜವರಪ್ಪ, ಜಿ. ತಿಮ್ಮಯ್ಯ ಉ.ಜ. 97:3, 96 
ಜವರಪ್ಪ ಬಿನ್‌ ಮೇವೂರಯ್ಯ, 
ಜಿ. ತಿಮ್ಮಯ್ಯ ಬಿನ್‌ 
ಮೇವೂರಯ್ಯ 

14. | ಪಿತಾಂಬರಯ್ಯ ಬಿನ್‌ ಪಿತಾಂಬರಯ್ಯ 97:3 ಖುಷ್ಕಿ ಉ.ಜ 99:4 ಉ.ಜ 136 0-02 0-07 
ಕೆ.ಹೆಚ್‌. ತಿಮ್ಮಯ್ಯ 

15. ಕೆ.ಎಂ. ಜಯರಾಮ್‌ ಬಿನ್‌ ಕೆ.ಎಂ. ಜಯರಾಮ್‌ 99:1 ಖುಷ್ಕಿ 99:2ಬಿ 101:3ಎ ಉ.ಜ 99:5 0-09 0-33 
ಪುಟ್ಟಮ್ಮನ ಮೈಪೂರಯ್ಯ ಉ.ಜ. | 101:3ಬಿ 

ಉ.ಜ. 

16. | ಕೆ.ಎಂ. ಜಯರಾಮ್‌ ಬಿನ್‌ ಕೆ.ಎಂ. ಜಯರಾಮ್‌ 99:2ಬಿ ಖುಷ್ಕಿ ಉ.ಜ 99:1, ಉ.ಜ 99:3 0-01 0-04 
ಮೈಪೂರಯ್ಯ 99:5 

17. ಲಿಂಗಮ್ಮ ಕೋಂ ಕೆ.ಎಂ. ಲಿಂಗಪ್ಪ ಲಿಂಗಮ್ಮ 99:3 ಖುಷ್ಕಿ ಉ.ಜ 99:5, 99:2ಬಿ 99:4 0-14 0-52 























ಉ.ಜ. 














































































































೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
18. | ಸೋಮಶೇಖರಯ್ಯ ಬಿನ್‌ ಎಸ್‌. | ಸೋಮಶೇಖರಯ್ಯ 99:4 ಖುಷ್ಕಿ 97:3 ಉ.ಜ 99:3 136 0-10 0-37 

ಮೈಪೂರಯ್ಯ ಉ.ಜ. 
19. | ಸಾವಿತ್ರಮ್ಮ ಲಕ್ಷಮ್ಮ ಸಾವಿತ್ರಮ್ಮ ಲಕ್ಷ್ಮಮ್ಮ 99:5 ಖುಷ್ಕಿ 99:2ಬಿ ಉ.ಜ 99:1 ಉ.ಜ 0-01 0-04 
99:3 
20. ಜಯಮ್ಮ ಕೋಂ ಲೇ. ತಿಮ್ಮಯ್ಯ ಜಯಮ್ಮ 101:3ಎ ಖುಷ್ಕಿ 99:1 ಉ.ಜ 101:2ಬಿ 101:3ಬಿ 0-10 0-34 
ಖರಾಬ್‌ 0-01 
21. ಶಿವಣ್ಣ ಬಿನ್‌ ತಿರುಮಲೇಗೌಡ ಶಿವಣ್ಣ 101:3ಬಿ ಖುಷ್ಕಿ 99:1 ಉ.ಜ 101:3ಎ 101:4 0-10 0-34 
ಉ.ಜ. ಉ.ಜ. 
22. | ನೀಲಮ್ಮ ಕೋಂ ಬೋರಲಿಂಗಯ್ಯ | ನೀಲಮ್ಮ 101:4 ಖುಷ್ಕಿ ಉ.ಜ. 92 101:3ಬಿ 100:2 0-03 0-10 
23. | ಲಿಂಗಪ್ಪ ಬಿನ್‌ ಆರ್‌. ಬಸವಯ್ಯ | ಲಿಂಗಪ್ಪ 100:2 ಖುಷ್ಕಿ ಉ.ಜ. 92 101:4 ಉ.ಜ. 0-05 0-20 
24. | ತಿಮ್ಮಯ್ಯ ಬಿನ್‌ ನಿಂಗಪ್ಪ ತಿಮ್ಮಯ್ಯ, ಮರಿಲಿಂಗಯ್ಯ 92 ಖುಷ್ಕಿ 101:4 ಉ.ಜ. ಉ.ಜ. 137 0-16 0-47 
ಮರಿಲಿಂಗಯ್ಯ ಬಿನ್‌ ಮುನಿಯಪ್ಪ 100:2 107:9 ಉ.ಜ. 
25. | ಎಲ್ಲಮ್ಮಕೋಂ ನಿಂಗಪ್ಪ ಎಲ್ಲಮ್ಮ ಪಿ. ಬಸಪ್ಪ 107:9 ಖುಷ್ಕಿ 92 ಉ.ಜ. ಉ.ಜ ಉ.ಜ. 0-13 0-51 
ಪಿ. ಬಸಪ್ಪ ಬಿನ್‌ ಪುಟ್ಟಿಲ್ಲಯ್ಕ ನರಸಪ್ಪಶೆಟ್ಟಿ ಉ.ಜ. 
ನರಸಪ್ಪಶೆಟ್ಟಿ ಬಿನ್‌ 
ದೊಡ್ಡರಂಗಶೆಟ್ಟಿ 
ಜುಮ್ಲಾ ವಿಸ್ತೀರ್ಣ: 5-18 6-77 
ಒಟ್ಟು ಖುಷ್ಕಿ | ಖರಾಬು (ಖುಷ್ಕಿ | ಖರಾಬು ಜುಮ್ಲಾ 
4-19 0-33 0-06 5-18 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 54 ತುಮಕೂರು ಜಿಲ್ಲೆ ತುಮಕೂರು. 





